id 


ee 


FA/598219 


File No. FD/35/SRP/2021-SER2-FINANCE 


DEPT.SEC (Computer No. 633486) 


ಕರ್ನಾಟಕ ವಿಧಾನ ಪರಿಷತ್ತು 


ಖ್ಯ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 
ಸದಸ್ಯರ ಹೆಸರು 

ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: ಶ್ರೀ 


: 16- 


: ಮಾನ್ಯ ಮುಖ್ಯ ಮಂತ್ರಿಗಳು 


; 535 


ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ 


12-2021 


ನ್‌ 


ಕ್ರ.ಸಂ. | ಪ್ರಶ್ನೆ ಉತ್ತರ 
ಅ) |ರಾಜ್ಯ ಸರ್ಕಾರಿ ನೌಕರರು ಮತ್ತು 
ಕೇಂದ್ರ ಸರ್ಕಾರಿ ನೌಕರರ ನಡುವೆ ಹೌದು 


ವೇತನ ತಾರತಮ್ಯ ಇರುವುದು 
ಲ ಗೆಮನದಲ್ಲಿದೆಯೇ; 


el 


ಹಾಗಿದ್ದಲ್ಲಿ, ಎಷ್ಟು ಪ್ರಮಾಣದ ವೇತನ 
ತಾರತಮ್ಯ ಇದೆ; (ವಿವರ ನೀಡುವುದು) 


ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ 
ಸರ್ಕಾರಿ ನೌಕರರಂತೆ ವೇತನ 
ಭತ್ಯೆಗಳನ್ನು ನೀಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು (ಮಾಹಿತಿ 
ಒದಗಿಸುವುದು) 


ಈ ವೇತನ ತಾರತಮ್ಯವನ್ನು 
ಯಾವಾಗ ನಿವಾರಿಸಲಾಗುವುದು? 
(ಮಾಹಿತಿ ಒದಗಿಸುವುದು) 


ರಾಜ ಸರ್ಕಾರವು ಸಾಂಪ್ರದಾಯಿಕವಾಗಿ 


ಹಾಡಿ ವೇತನ ಆಯೋಗಗಳ ಶಿಫಾರಸ್ಸು 
ಹಾಗೂ ಕೇಂದ್ರ ವೇತನ ಪರಿಷ್ಕರಣೆಯ 
ಅವಧಿಯನ್ನು ಅನುಸರಿಸದೇ ತನ್ನದೇ ಆದ 
ವೇತನ ಆಯೋಗ/ವೇತನ 
ಸಮಿತಿಗಳಂತಹ ತಜ್ಞ ಸಮಿತಿಗಳ 
ಶಿಫಾರಸ್ಸಿನ ಮೇರೆಗೆ ತನ್ನದೇ ಆದ ವಿಶಿಷ್ಟ 
ವೇತನ ರಚನೆಯನ್ನು 
ಅಳವಡಿಸಿಕೊಂಡಿದ್ದು, ಅದನ್ನು ಕಾಲದಿಂದ 
ಕಾಲಕ್ಕೆ ಪರಿಷ್ಕರಿಸಿಕೊಂಡು ಬಂದಿರುತ್ತದೆ. 
| 
ಆದುದರಿಂದ, ಕೇಂದ್ರ ಸರ್ಕಾರದ 
ನಿಯಮಗಳು ಮತ್ತು ಕೇಂದ್ರ ವೇತನ 
ಶಿಫಾರಸ್ಸುಗಳು 


ಆಯೋಗದ ರಾಜ್ಯ 


2 


Genorated from eOfico oy G JAGADEESHA, CMO-3S(G\), JOINT SECREATRY. CMO on 10/12/2021 12:44 PM 


File No. £D/35/SRP/2021-SER2-FINANCE DEPT.SEC (Computer No. 633486) 


\/598219 


ಸರ್ಕಾರಿ ನೌಕರರಿಗೆ ಅನ್ವಯಿಸುವುದಿಲ್ಲ. 
ಮುಂದುವರೆದು, ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳ ವಿವಿಧ ಹುದ್ದೆಗಳ ಸ್ವರೂಪ, 
ಕಾರ್ಯ ವ್ಯಾಪ್ತಿ ಇತ್ಯಾದಿಗಳನ್ನು ಪರಸ್ಪರ 
ಹೋಲಿಸಲು ಬರುವುದಿಲ್ಲ. ಆದುದರಿಂದ, 
ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ 
ನಿಗದಿಪಡಿಸಿರುವ ವೇತನ ಶ್ರೇಣಿಗಳನ್ನು 
ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಅನ್ವಯಿಸಿ 


ಹೋಲಿಸುವ ಪ್ರಶ್ನೆಯೇ ಉದ ವಿಸುವುದಿಲ್ಲ. 


WE 
ಸಂಖ್ಯೆ: ಆಇ 35 ಎಸ್‌ಆರ್‌ಪಿ 2021 


3 


Generated trom sOffice by G JAGADEESHA. CMO-1S(Gd). JOINT SECREATRY CMO on 10/12/2021 12:44 PM 


| 
a 
ನ್‌ 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


